ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಫೆ ರಹಿತ ಪ್ರಶ್ನೆ 
ದಿನಾ೦ಕ: 22-03-2021 ಪ್ರಶ್ನೆ ಸಂಖ್ಯೆ: 1508 (1845) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಅರವಿಂದಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 

ಉತ್ತರಿಸುವ ಸಚಿವರು: ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 

ವಿಷಯ: ಬೀದರ್‌ ಜಿಲ್ಲೆಯ ತಾಲ್ಲೂಕು ಮಟ್ಟಿಗಳಲ್ಲಿ ಸಾಂಸ್ಕೃತಿಕ ಕಲಾ ಭವನಗಳ ನಿರ್ಮಾಣ ಕುರಿತು 
(ಅ) ಕನ್ನಡ ಸಂಘ ಸಂಸ್ಥೆಗಳು ಮತ್ತು ಕಲಾವಿದರುಗಳು ಸಾಂಸ್ಕೃತಿಕ ಚಟುವಟಿಕೆಗಳನ್ನು 
ನಡೆಸಲು ತಾಲ್ಲೂಕು ಮಟ್ಟಿದಲ್ಲಿ ಸಾಂಸ್ಕೃತಿ ಕಲಾ ಭವನಗಳನ್ನು ನಿರ್ಮಿಸುವ ಯೋಜನೆ 
ಸರ್ಕಾರದ ಮುಂದಿದೆಯೆೇಳ; ಇಲ್ಲದಿದ್ದಲ್ಲಿ, ಕಾರಣವೇನು; 


(ಆ) ಜಿಲ್ಲೆಯಲ್ಲಿ ಎಷ್ಟು ಸಾಂಸ್ಕೃತಿಕ ಕಲಾ ಭವನಗಳಿವೆ; (ತಾಲ್ಲೂಕುವಾರು ಮಾಹಿತಿ 
ನೀಡುವುದು) 


(ಇ) ತಾಲ್ಲೂಕು ಮಟ್ಟಿದಲ್ಲಿ ಕಲಾ ಭವನಗಳು ಇಲ್ಲದಿದ್ದರೆ ಯಾವಾಗ ನಿರ್ಮಿಸಲಾಗುವುದು? 


